ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರು ಹೆಸರು 


ಉತ್ತರಿಸಬೇಕಾದ ದಿನಾಂಕ 
© 
ರಿ 


1690 

ಶ್ರೀ ಮುನಿರಾಜು ಗೌಡ ಪಿ. ಎ೦, 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
14/03/2022 


ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 

ಕ ಪ್ರಶ್ನೆ ಉತ್ತರ 

ಅ) 1 ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳ ಬಂದಿದೆ 
ಆಸ್ಪತ್ರೆಗಳಿಗೆ ಸ್ಥಳ ನಿಯೋಜನೆಗೊಳ್ಳುವ 
ಸರ್ಕಾರಿ ವೈದ್ಯರುಗಳು ಆಸ್ಪತ್ರೆಗಳು ಇರುವ 
ಸ್ಥಳಗಳಲ್ಲಿ ವಾಸಿಸದಿರುವ ಕಾರಣದಿಂದ 
ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗಳಲ್ಲಿ 
ಲಭ್ಯವಿಲ್ಲದೆ ಆಸ್ಪತ್ರೆಗಳಿಗೆ ಬರುವ ರೋಗಿಗಳು 
ತೊಂದರೆಗೆ ಒಳಗಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಆ) ಬಂದಿದ್ದಲ್ಲಿ, ಗ್ರಾಮೀಣ ಪ್ರದೇಶದ | ಗ್ರಾಮೀಣ ಪ್ರದೇಶಗಳ ಆಸ್ಪತ್ರೆಗಳಿಗೆ ನೇಮಕಗೊಳ್ಳುವ ವೈದ್ಯರುಗಳು 
ಆಸ್ಕತ್ರೆಗಳಿಗೆ ನೇಮಿಸಲಾಗುವ ಸರ್ಕಾರಿ | ನಿಯೋಜಿತ ಸ್ಥಳಗಳಲ್ಲಿ ಸರಿಯಾದ ಸಮಯದಲ್ಲಿ ಹಾಜರಿರಲು 
ವೈದ್ಯರುಗಳು ಕರ್ತವ್ಯದ ವೇಳೆಯಲ್ಲಿ ! ಬಯೋಮೆಟ್ರಿಕ್‌ ಅಳವಡಿಸಿ ಕರ್ತವ್ಯ ನಿರ್ವಹಿಸುವಂತೆ ಕ್ರಮ 
ಆಸ್ಪತ್ರೆಗಳಲ್ಲಿ ಲಭ್ಯವಿರುವಂತೆ ಮಾಡುವ | ಕೈಗೊಳ್ಳಲಾಗಿದೆ. 
ವಿಟ್ಟಿನಲ್ಲಿ ಸರ್ಕಾರವು ಕೈಗೊಳ್ಳುತ್ತಿರುವ 
ಆಡಳಿತಾತ್ಮಕ ಕ್ರಮಗಳೇನು; ರಾಜ್ಯದ ವಸತಿಗೃಹಗಳು ಇಲ್ಲದ ಕಡೆಗಳಲ್ಲಿರುವ ಪ್ರಾಥಮಿಕ 

7 ಗ್‌ ಫಡ eRe ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 
ನೇಮಕಗೊಳ್ಳುವ ವೈದ್ಯರುಗಳು ನಿಯೋಜಿತ ಕರ್ತವ್ಯ ನಿರ್ವಹಿಸುವ ವೈದ್ಯರುಗಳಿಗೆ ಮನೆ ಬಾಡಿಗೆ ಭತ್ಯೆಯ ಜೊತೆಗೆ 
ಸ್ಮಳಗಳಲ್ಲಿ ವಾಸಿಸಲು ಸುಸೂತ್ರವಾಗಿ ಹೆಚ್ಚುವರಿಯಾಗಿ ವಿಶೇಷ ಭತ್ಯೆ ನೀಡಲಾಗುತ್ತಿದೆ. 


ಕರ್ತವ್ಯ ನಿರ್ವಹಿಸುವಂತೆ ಪ್ರೋತ್ಸಾಹಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಮಾನ್ಯ 
ಕರ್ತವ್ಯ ಪೈದ್ಯಾಧಿಕಾರಿಗಳಿಗೆ ಗ್ರಾಮೀಣ ಭತ್ಯೆ/ಅರ್ಹತೆ ಅನುಸಾರ 
ಸೂಪರ್‌ ಸೈಷಾಲಿಟಿ ಭತ್ಯೆ, ತುರ್ತು ಚಿಕಿತ್ಸಾ ಭತ್ಯೆ ನೀಡಲಾಗುತ್ತಿದೆ. 


ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಆರೋಗ್ಯದ ಹಿತದೃಷ್ಠಿಯಿಂದ 
ಸರ್ಕಾರವು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸುವ ವೈದ್ಯರುಗಳಿಗೆ 
ವಿಶೇಷ ಭತ್ಯೆಗಳನ್ನು ಮಾಡುವ 
ಪ್ರೋತ್ಸಾಹಿಸಲಾಗುತ್ತಿದೆ. 


ಮಂಜೂರು ಮೂಲಕ 


ಆಕುಕ 30 ಹೆಚ್‌ಎಸ್‌ಡಿ 2022 


(ವಿ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು. 


